ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 21ನೇ ಸೆಪ್ಟೆಂಬರ್‌, 2020 


ರಾಜ್ಯಾದ್ಯಂತ ವೈದ್ಯಕೀಯ ವೇಸ್ಟೇಜ್‌ಗಳನ್ನು ಸಂಗ್ರಹಿಸುವ ಮೆಡಿಕಲ್‌ ಬಯೋವೇಸ್ಟೇಜ್‌ಗಳ ಕುರಿತು 
ಶ್ರೀ ಮಾನೆ ಶ್ರೀನಿವಾಸ್‌(ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) - 
58 (18) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯಾದ್ಯಂತ ವೈದ್ಯಕೀಯ ತ್ಯಾಜ್ಯಗಳನ್ನು ಸಂಗ್ರಹಿಸುವ ಮೆಡಿಕಲ್‌ ಬಯೋವೇಸ್ಟೇಜ್‌ಗಳ ಘಟಕಗಳ ಸಂಖ್ಯೆ ಎಷ್ಟು; 
(ಜಿಲ್ಲಾವಾರು ಮಾಹಿತಿ ಒದಗಿಸುವುದು) 


(ಆ) ಸದರಿ ಬಯೋವೇಸ್ಟೇಜ್‌ಗಳ ಘಟಕಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆಯೇ; 


(ಇ) ವೈದ್ಯಕೀಯ ತ್ಯಾಜ್ಯಗಳನ್ನು ಸಂಗ್ರಹಿಸುವ ಮೆಡಿಕಲ್‌ ಬಯೋವೇಸ್ಟೇಜ್‌ಗಳ ಘಟಕಗಳನ್ನು ನೂತನವಾಗಿ 
ಪ್ರಾರಂಭಿಸಬೇಕಾದಲ್ಲಿ ಅನ್ವಯಿಸುವ ನಿಯಮ, ಷರತ್ತುಗಳು ಹಾಗೂ ಮಾನದಂಡಗಳೇನು? 


